ಗೇಮ್‌ ಫಾರ್‌ ಲ್ಯಾಂಗ್ನೇಜ್‌ ಲರ್ನಿಂಗ್‌ (ಭಾಷಾ ಕಲಿಕೆಗಾಗಿ 
ಆಟಿಗಛು) 


ವೈಟ್‌ ಎ. ಬೆಟ್ಟಿರಿಡ್ಡ್‌ ಎ೦ (2006). 


ಕೇಂ೦ಬ್ರಿಡ್ಡ್‌ ಹ್ಯಾಂಡ್‌ ಬುಕ್‌ ಫಾರ್‌ ಲ್ಯಾಂಗ್ವೇಜ್‌ ಟೀಚರ್ಸ್‌ (ಭಾಷಾ ಶಿಕ್ಷಕರಿಗಾಗಿ ಕೇ೦ಬ್ರಿಡ್ಡ್‌ ಕೈಪಿಡಿ) 
ಕೇ೦ಬ್ರಿಡ್ಡ್‌ ಯೂನಿವರ್ಸಿಟಿ ಪ್ರಸ್‌ (193 ಪುಟಗಳು) 

ಮೊದಲ ಮುದ್ರಣ-1979 

ISBN-13 978-0-521-15252-5 


ಗೇಮ್ಸ್‌ ಫಾರ್‌ ಲ್ಯಾಂಗ್ಲೇಜ್‌ ಲರ್ನಿಂಗ್‌ (ಬಾಷಾ ಕಲಿಕೆಗಾಗಿ ಆಟಗಳು) ಈ ಪುಸ್ತಕವು 
"ಕೇಂಬ್ರಿಡ್ಜ್‌ ಹ್ಯಾಂಡ್‌ ಬುಕ್‌ ಫಾರ್‌ ಲ್ಯಾಂಗ್ಲೇಜ್‌ ಟೀಚರ್ಸ್‌ (ಭಾಷಾ ಶಿಕ್ಷಕರಿಗಾಗಿ 
ಕೇ೦ಬ್ರಿಡ್ತ ಕೈಪಿಡಿ)" ಸರಣಿಯ ಬಾಗವಾಗಿದೆ. ಈ ಪುಸಕವು ವಿವಿಧ ರೀತಿಯ ಭಾಷಾ 
ಕಲಿಕಾ ಆಟಿಗಳನ್ನು ಹೊಂದಿದ್ದು, ಇವು ಮುಖ್ಯವಾಗಿ ಮೊದಲ ಹಾಗೂ 
ಮಧ್ಯಂತರ ಕಲಿಕಾ ಹಂತಗಳಲ್ಲಿರುವವರಿಗಾಗಿ ರೂಪಿಸಲಾಗಿದೆ. ಆದರೆ, ಕೆಲವು 
ಮಾಪಾರ್ಡುಗಳನ್ನು ಮಾಡಿಕೂಂಡು, ಈ ಆಟಿಗಳನ್ನು ಉನ್ನತ 
ತರಗತಿಗಳಲ್ಲಿರುವವರಿಗೆ, ಶಿಕ್ಷಕರಿಗೆ ಹಾಗೂ ವಿಭಿನ್ನ ಬಾಷಾ ತರಬೇತಿ ನೀಡುವ 
ಶಿಕ್ಷಕ ತರಬೇತಿದಾರರು ಸಹ ಬಳಸಿಕೊಳ್ಳಬಹುದಾಗಿದೆ. 


ಈ ಪುಸಕವನ್ನು 8 ಭಾಗಗಳಾಗಿ ವಿಂಗಡಿಸಲಾಗಿದ್ದು, ಇದರಲ್ಲಿ ವಿವಿಧ 
ಮಾರ್ಪಾಡುಗಳನ್ನೂ ಒಳಗೊಂಡು 200 ಕ್ಕಿಂತ ಹೆಚ್ಚಿನ ಆಟಿಗಳಿವೆ. ಪ್ರತಿ 
ವಿಭಾಗದಲ್ಲೂ ಈ ಕೆಳಗಿನ ವರ್ಗಗಳಿಗೆ ಸೇರಿದ ಆಟಗಳಿವೆ: 1 ಮಾಡು: ಚಲಿಸು, 
ಮೂಕಾಭಿನಯ, ಚಿತ್ರ ಬಿಡಿಸು, ಅನುಸರಿಸು. 2 ಗುರುತಿಸು: ಬೇರ್ಪಡಿಸು/ 
ವಿಂಗಡಿಸು, ಊಹಿಸು, ಕಲ್ಪಿಸು 3 ವಿವರಿಸು 4) ಜೋಡಿಸು: ಹೋಲಿಸು, ಹೊಂದಿಸು 
ಗುಂ೦ಪಾಗಿಸು. 5) ಶಮಾನುಗತಗೊಳಿಸು 6) ನೆನಪಿಸು ಹಾಗೂ 7) ರಚಿಸು/ಸೃಷ್ಟಿಸು. 
ಪ್ರತಿಯೊಬ್ಬ ಕಲಿಯುವ ವ್ಯಕ್ತಿಯು ತನ್ನದೇ ರೀತಿಯಲ್ಲಿ ಕಲಿಯುತ್ತಾನೆ/ಳೆ ಎ೦ಬ 
ಸಂಗತಿಯನ್ನು ಮನಸ್ಸಿನಲ್ಲಿಟ್ಟಿಕೊಂಡು ಈ ವಿಭಾಗಗಳನ್ನು ಮಾಡಲಾಗಿದೆ. 
ಕಲವರಿಗೆ ದೃಶ್ಯಗಳು ಇಲ್ಲವೆ ಚಿತ್ರಗಳನ್ನು ಒಳಗೊಂಡಂತಹ ಆಟಿಗಳೆ೦ದರೆ 
ಇಷ್ಟವಾಗುತ್ತದೆ, ಇನ್ನೂ ಕಲವರು ಹೊರಗೆ ಹೋಗಿ ತಾವೇ ಮಾಡುವಂತಹ 


ಕ್ರಿಯೆಗಳನ್ನುಳ್ಳ ಆಟಗಳಿಗೆ ಉತ್ತಮವಾಗಿ ಪತಿಕಿಯಿಸಬಹುದು. ಹಾಗೆಯೇ 
ಕೆಲವರು ಜೊತೆಯಾಗಿ, ಇನ್ನೂ ಕೆಲವರು ಗುಂಪಲ್ಲಿ ಇಲ್ಲವೆ ಪ್ರತ್ಯೇಕವಾಗಿ ಕೆಲಸ 
ಮಾಡಲು ಇಷ್ಟಪಡಬಹುದು. ಹೀಗೆ ಕಲಿಯುವವರ ಹಾಗೂ ಶಿಕ್ಷಕರ ಇಂತಹ 
ಎಲ್ಲಾ ಆಸಕ್ತಿಗಳನ್ನು ಒಳಗೊಳ್ಳವ ಆಟಗಳು ಈ ಪುಸಕದಲ್ಲಿವೆ. 


ಪ್ರತಿಯೊಂದು ವಿಬಾಗವು ಸಣ್ಣದೊಂದು ಪರಿಚಯದೊಂದಿಗೆ 
ಪ್ರಾರಂಭವಾಗುತ್ತದೆ, ಅದರೊಡನೆ ಆಟಗಳ ವಿವರಗಳಾದ ಆಟಿದ ಹೆಸರು, 
ವಿಧಗಳು, ಗುರಿಗಳು, ಅದಕ್ಕೆ ಬೇಕಾದ ತಯಾರಿ ಹಾಗೂ ಕೂನೆಗೆ ವಿಧಾನವನ್ನು 
ನೀಡಲಾಗಿದೆ. ಇದಲ್ಲದೆ ಆಟಿಗಳನ್ನು ಸರಿಯಾಗಿ ಅರಿತು, ಉತ್ತಮ ರೀತಿಯಲ್ಲಿ 
ನಿರ್ವಹಿಸಲು ಬೇಕಾಗುವ ಉದಾಹರಣೆಗಳು ಹಾಗೂ ದೃಷ್ಠಾಂತಗಳನ್ನೂ ಸಹ 
ನೀಡಲಾಗಿದೆ. 


ಪ್ರತಿ ವಿಭಾಗದ ಶೀರ್ಷಿಕೌಯು ಆ ವಿಭಾಗದಡಿಯಲ್ಲಿ ಬರುವಂತಹ ಆಟಗಳ ಬಗ್ಗೆ 
ಒ೦ದು ಕಲ್ಪನೆಯನ್ನು ನಮಗೆ ಬೀಡುತದೆ. ಉದಾಹರಣೆಗೆ, ಮೊದಲ ಅಧ್ಯಾಯವು 
ಐಸ್‌ ಬ್ರೇಕರ್ಸ್ನ ಅಂಡ್‌ ವಾರ್ಮರ್ಸ್‌ ಅಂದರೆ ಪರಿಚಯಾತ್ಮಕ ಹಾಗೂ 
ಹೊಸತನದ ಮುಜುಗರವನ್ನು ಹೋಗಲಾಡಿಸಲು ಉಪಯೋಗಿಸಬಹುದಾದ 
ಆಟಿಗಳನ್ನು ಹೊಸ ಗುಂಪು ಇಲ್ಲವೆ ತರಗತಿಯಲ್ಲಿ ಅಥವಾ ಪರಸ್ಪರ ಪರಿಚಯ 
ಮಾಡಿಕೊಳ್ಳವಂ೦ತಹ ಸಂದರ್ಭಗಳಲ್ಲಿ ಬಳಸಬಹುದು. ಈ ಆಟಗಳು 
ತರಬೇತಿಯಲ್ಲಿ ಭಾಗವಹಿಸುವವರು ಪರಸ್ಪರ ಒಡನಾಡುವ, ಪರಿಚಯಿಸಿಕೊಳ್ಳವ 
ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಇದರಲ್ಲಿ ಪಾಠದ ಮೊದಲು ಆಡಬಹುದಾದ 
ಆಟಿಗಳು ಸಹ ಇವೆ. ಅಧ್ಯಾಯ 2, 3 4 ಹಾಗೂ 5 ವಿರ್ದಿಷ್ಠವಾಗಿ ನಾಲ್ಕು ಬಾಷಾ 
ಕೌಶಲಗಳಾದ- ಮಾತನಾಡುವುದು, ಆಲಿಸುವುದು, ಬರೆಯುವುದು ಹಾಗೂ 
ಓದುವುದರ ಕುರಿತದ್ಮಾಗಿವೆ. ಐದೂ ಅಧ್ಯಾಯಗಳಲ್ಲಿ ಇರುವಂತಹ ಆಟಗಳು ಈ 
ನಾಲ್ಲೂ ಭಾಷಾ ಕೌಶಲಗಳು ಹೇಗೆ ಪರಸ್ಪರ ಬಿಕಟಿವಾದ ಅಂತರ್‌ ಸಂಬಂಧವನ್ನು 
ಹೊಂದಿದೆ ಎಂದು ತೋರಿಸುತ್ತದೆ. ಹೀಗಾಗಿ ತರಗತಿಯಲ್ಲಿ ಮಕ್ಕಳಿಗೆ ಈ 
ಕೌಶಲಗಳನ್ನು ಬೆಳೆಸಲು ಕಲಿಸುವಾಗ ಇವುಗಳನ್ನು ಪ್ರತ್ಯೇಕವಾದ ಅಂಶಗಳಂತೆ 
ನೋಡಬಾರದು. ಇದರಂತೆ, ಕೆಲವು ಆಟಗಳ ಮೂಲಭೂತ ವಿಷಯ ಮೇಲೆ 
ತಿಳಿಸಿರುವ ಭಾಷಾ ಕೌಶಲಗಳಲ್ಲಿ ಒಂದನ್ನು ಕುರಿತದ್ದಾದರೂ, ವ್ಯಾಕರಣ ಅಥವಾ 
ಕತೆಯ ಅಂಶಗಳನ್ನು ಅರ್ಥ ಮಾಡಿಕೂಳ್ಳಬೇಕಾದ ಸಾಮರ್ಥ್ಯವನ್ನು ಬೆಳೆಸಲು 
ಸಹಾಯಕವಾಗಿದೆ. ಉದಾಹರಣೆಗೆ, “ಸ್ಕೋರೀಸ್‌ ವಿಥ್‌ 10 ವಿಕ್ಷರ್ಸ (10 


ಚಿತ್ರಗಳಿರುವ ಕತೆ) ಎಂಬ ಆಟದಲ್ಲಿ, ವಿದ್ಯಾರ್ಥಿಯು ಕತೆಯನ್ನು ಭೂತ ಕಾಲದಲ್ಲಿ 
ಹೇಳಿ, ಅದನ್ನಾಧರಿಸಿ ಪ್ರಶ್ನೆಗಳನ್ನು ರಚಿಸಬೇಕು (ಪುಟ 39). 


ಅಧ್ಯಾಯ 6ರ ಶೀರ್ಷಿಕೆ 'ಒಕ್ಕಾಬುಲರಿ ಹಾಗೂ ಸೈೆಲ್ಲಿಂಗ್‌' (ಶಬ್ಧಭಛಂಡಾರ ಹಾಗೂ 
ಕಾಗುಣಿತ). ಈ ಅಧ್ಯಾಯವು 'ವಿದ್ಯಾರ್ಥಿಗಳು ಪದಗಳನ್ನು ತಮಗೆ ಬೇಕಾದ 
ಉದ್ದೇಶವನ್ನಾಧರಿಸಿ ಸಂದರ್ಭವೊಂದರಲ್ಲಿ ಉಪಯೋಗಿಸಲು ಸಹಾಯ 
ಮಾಡುವುದಾಗಿದೆ'(ಪುಟ 94. ಇದರಲ್ಲಿ 'ವರ್ಡ್‌ ವೆಬ್‌' (ಪದಗಳ ಜಾಲ), 'ವರ್ಡ್‌ 
ಅಸೋಸಿಯೇಷನ್‌' (ಪದ ಕೂಡಿಕೆ), 'ನೇಮಿಂಗ್‌ ಗೇಮ್ಸ್‌' (ಹೆಸರಿಡುವ ಆಟಿ), "ಆಡ್‌ 
ಒನ್‌ ಔಟ್‌' (ಗುಂಪಿಗೆ ಸೇರದಿರುವುದನ್ನು ಹೊರಗಿಡಿ) ಮುಂತಾದ ಆಟಗಳಿವೆ. ಇಲ್ಲಿ 
ನೀಡಿರುವ ಕೆಲವು ಆಟಗಳು ಓದುಗರಿಗೆ ಈಗಾಗಲೇ ತಿಳಿದಿರಬಹುದು, ಆದರೆ ಪ್ರತಿ 
ವಿಬಾಗದ ಅಡಿಯಲ್ಲಿನ ಆಟಿಗಳಿಗೆ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡು 
ತರಗತಿಯಲ್ಲಿ ಉಪಯೋಗಿಸಬಹುದು. ಮುಂದಿನ ಭಾಗವು ವ್ಯಾಕರಣ 
ಕುರಿತದ್ಮಾಗಿದ್ದು, ಇದರಡಿಯಲ್ಲಿ ಬರುವ ಆಟಗಳು ಬಾಷೆಯನ್ನು ವಿಶ್ಲೇಷಿಸಿ ಅದರ 
ಅಂಶಗಳನ್ನು ದುಡಿಸಿಕೂಳ್ಳವ ಕಲಸವನ್ನು ವಿದ್ಯಾರ್ಥಿಗಳಿಂದ ವಿರೀಕ್ಲಿಸುತ್ತದೆ. ಈ 
ವಿಭಾಗದಲ್ಲಿ 25 ಆಟಗಳಿದ್ದು, ಹಲವಾರು ಬದಲಾವಣೆಗಳೊಂದಿಗೆ ಅವುಗಳನ್ನು 
ಆಡಬಹುದು. ಈ ಆಟಿಗಳು ವ್ಯಾಕರಣದ ವಿಷಯಗಳಾದ ಕಾಲದ ಬಳಕ, ವಾಕ್ಯದ 
ಬಾಗಗಳು, ಯಾರು, ಯಾಕ ಅಂತಹ (ಉಗ ಪ್ರಶ್ನೆಗಳು) ಪ್ರಶ್ನೆಗಳನ್ನು ಬಳಸುವುದು 
ಇತ್ಯಾದಿ ವಿಚಾರಗಳನ್ನು ಹೊಂದಿವೆ. ಅಧ್ಯಾಯ 8ರಲ್ಲಿರುವ ಆಟಿಗಳು ಈಗಾಗಲೆ 
ಕಲಿತದ್ದನ್ನು ವಿದ್ಯಾರ್ಥಿಯು ಅಭ್ಯಾಸ ಮಾಡಿಕೊಳ್ಳಲು, ಪುನರಾವರ್ತನೆ ಹಾಗೂ 
ನೆನಪಿಸಿಕೊಳ್ಳಲು ಸ್ವತಂತ್ರವಾಗಿ ಬಳಸಬಹುದಾಗಿದೆ. ಇದರಲ್ಲಿ ಮಡಚಬಹುದಾದ 
ಶಬ್ಧಸೂಚಿ: ಪುಸ್ತಕಗಳು, ಕಾರ್ಡುಗಳನ್ನು ಮಾಡುವುದು ಇತ್ಯಾದಿ ಆಟಿಗಳಿವೆ. 
ಈಗಾಗಲೇ ಕಲಿತದ್ದನ್ನು ಪುನರಾವರ್ತಿಸಿಕೊಳ್ಳಲು ಹಾಗೂ ನೆನಪಿಸಿಕೊಳ್ಳಲು ಸಹ 
ಆಟಿಗಳಿವೆ. ಇದರಲ್ಲಿ "ಮೇಕಿಂಗ್‌ ಅ ಮೈಂಡ್‌ ಮ್ಯಾಪ್‌' (ಮನೊ ನಕ್ಲೆಯನ್ನು 
ಮಾಡಿಕೊಳ್ಳುವುದು), 'ಮೇಕಿಂಗ್‌ ಅ ವರ್ಡ್‌ ಸನ್‌' (ಪದಗಳ ಸೂಚಿಯನ್ನು 
ರಚಿಸಿಕೊಳ್ಳುವುದು), 'ಆಡಿಂಗ್‌ ವರ್ಡ್‌' (ಪದಗಳನ್ನು ಸೇರಿಸುವುದು) ಎಂಬ 
ಆಟಗಳು ಸದ್ಯ ಪಟ್ಟೆ ಮಾಡಲಾಗಿರುವ ವಿಷಯಗಳಿಗೆ ಸಂಬಂಧಿಸಿದ ಪದಗಳ 
ಮೇಲೆ ಆಧರಿಸಲಾಗಿದೆ. 


ಒಟ್ಟಾರೆ, ಗೇಮ್ಸ್‌ ಫಾರ್‌ ಲ್ಯಾಂಗ್ಲೇಜ್‌ ಲರ್ನಿಂಗ್‌ (ಬಾಷಾ ಕಲಿಕೆಗಾಗಿ ಆಟಿಗಳು) 193 
ಪುಟಿಗಳಿರುವ ಪುಟ್ಟಿದಾದ ಉಪಯೋಗಕಾರಿ ಪ್ರಸಕವಾಗಿದೆ. ಮೊದಲೇ ಹೇಳಿದಂತೆ 
ಈ ಪುಸ್ತಕವನ್ನು ವಿದ್ಯಾರ್ಥಿಗಳು ಹಾಗೂ ವಿವಿಧ ಬಾಷಾ ತರಬೇತಿಗಳಿಗೆ ಬರುವ 


ಶಿಕ್ಷಕರಿಗಾ್ಗ್ನಿ ಉಪಯೋಗಿಸಬಹುದು. ಆಟಗಳು ಅರ್ಥಪೂರ್ಣವಾಗಿದ್ದು, 
ಆಸಕಿದಾಯಕವೂ ಆಗಿವೆ, ಕಲವು ಬದಲಾವಣೆಗಳನ್ನು ಮಾಡಿಕೊಂಡು ವಿಭಿನ್ನ 
ಹಂತಗಳಲ್ಲಿ ವಿವಿಧ ಬಾಷೆಗಳನ್ನು ಕಲಿಸಲು ಈ ಆಟಗಳನ್ನು ಬಳಸಬಹುದು. 
ಆದರೆ, ಇದು ಸಾಧ್ಯವಾಗಬೇಕಾದರೆ, ಶಿಕಕರಿಗೆ ಭಾಷೆಯ ಒಟ್ಟಾರೆ ಗ್ರಹಿಕೆ ಅವಶ್ಯಕ, 
ಕಾರಣ ಅವರು ಈ ಆಟಿಗಳನ್ನು ತರಗತಿಯಲ್ಲಿ ಹೇಗೆ ಬಳಸಬೇಕೊ ಆ ರೀತಿಯಲ್ಲಿ 
ಬಳಸಿ ಅದರಾಚಿಗೂ ಬೋಧನೆಯನ್ನು ಮುಂದುವರಿಸಬೇಕಾಗುತ್ತದೆ. 


ರಜನಿ ದ್ವಿವೇದಿ ಅವರಿಗೆ ಭಾಷೆ ಹಾಗೂ ಭಾಷಾ ಬೋಧನೆಯಲ್ಲಿ ಬಹಳ ಆಸಕ್ತಿ. ಅವರು ಪ್ರಸ್ತುತ 
ಉದಯಪುರದಲ್ಲಿರುವ ವಿಧ್ಯಾಭವನ ಎಜುಕೇಶನ್‌ ರಿಸೋರ್ಸ್‌ ಸೆಂಟರ್ನಲ್ಲಿ ಕಾರ್ಯ 
ನಿರ್ವಹಿಸುತ್ತಿದ್ದಾರೆ 


KKK 


ಚಿಂತನಾತ್ಮಕ ಪ್ರಶ್ನೆಗಳು 


1. ಗೇಮ್ಸ್‌ ಫಾರ್‌ ಲ್ಯಾಂಗ್ವೇಜ್‌ ಲರ್ನಿಂಗ್‌ (ಭಾಷಾ ಕಲಿಕೆಗಾಗಿ ಆಟಗಳು) ಪುಸ್ತಕವನ್ನು 
ಯಾರಿಗೆ ಉದ್ದೇಶಿಸಿ ರೂಪಿಸಲಾಗಿದೆ? 

2. ಗೇಮ್ಸ್‌ ಫಾರ್‌ ಲ್ಯಾಂಗ್ದೇಜ್‌ ಲರ್ನಿಂಗ್‌ (ಭಾಷಾ ಕಲಿಕೆಗಾಗಿ ಆಟಗಳು) ಪುಸ್ತಕದಲ್ಲಿ 
ನೀಡಿರುವ ಆಟಿಗಳನ್ನು ಭಾಷೆಯ ಯಾವ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ಮುಟ್ಟಿಸಲು 
ಯೋಜಿಸಲಾಗಿದೆ? 

3. ಬಾಷಾ ಕಲಿಕೆಯಲ್ಲಿ ಆಟಗಳನ್ನು ಬಳಸುವ ನಿಮ್ಮ ಅನುಭವವನ್ನು ತಿಳಿಸಿ. 

4. ಆಟಿಗಳ ಮೂಲಕ ಭಾಷೆ ಕಲಿಸುವುದು ಹೆಚ್ಚು ಪರಿಣಾಮಕಾರಿಯೇ? ವಿಚಾರಮಾಡಿ. 


ಅನುವಾದಕರು- ಉಷಾ ಬಿ. ಎನ್‌. ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


ಮೂಲ - [L4nguage and Language Teaching Volume 4 Number 2 Issue 8 July 2015 


